tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 94 (684) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕಾಂತರಾಜ್‌(ಬಿಎಂಎಲ್‌)(ಸ್ಮ್ಥಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮುಖ್ಯಮಂತಿಗಳು 

ವಿಷಯ: ಬಿ.ಎಂ. ಆರ್‌. ಸಿ. ಎಲ್‌. ಗುತ್ತಿಗೆ ನೌಕರರ ನೇಮಕಾತಿಯ ಬಗ್ಗೆ 


(ಅ) ನೇಮಕಾತಿಯಲ್ಲಿ ಇರುವ ವಿಧಗಳು ಯಾವುವು; ಬೆಂಗಳೂರು ಮೆಟ್ರೋ ರೈಲು ನಿಗಮ 
(ಬಿಎಂಆರ್‌ಸಿಎಲ್‌)ದಲ್ಲಿ ಸಿಬ್ಬಂದಿಗಳನ್ನು ಯಾವ ನೇಮಕಾತಿ ವಿಧಗಳಲ್ಲಿ ನೇಮಕಾತಿ 
ಮಾಡಿಕೊಂಡು ಕಾರ್ಯ ಸೇವೆ ಪಡೆದುಕೊಳ್ಳಲಾಗುತ್ತಿದೆ; (ವಿವರ ಒದಗಿಸುವುದು) 


(ಆ) ಕಂಪನಿಯ ನೇರ ಗುತ್ತಿಗೆಯಡಿ ನೇಮಕಾತಿಗೂ ಮತ್ತು ಮಾನವ ಶಕ್ತಿ ಏಜೆನ್ಬಿಯಡಿ 
ನೇಮಕಾತಿಗೂ ಇರುವ ವ್ಯತ್ಯಾಸಗಳೇನು; (ವಿವರವಾದ ಮಾಹಿತಿ ಒದಗಿಸುವುದು) 


(ಇ) ಕಂಪನಿ ನೇರಗುತ್ತಿಗೆಯಡಿ ಎಷ್ಟು ಜನ ಕಾರ್ಯನಿರ್ಪ್ವಹಿಸುತ್ತಿದ್ದಾರೆ; ಹೆಸರು, ಹುದ್ದೆಯ 
ಪದನಾಮ, ಪಡೆಯುತ್ತಿರುವ ವೇತನ, ನೇಮಕಗೊಂಡ ದಿನಾಂಕದೊಂದಿಗೆ ವಿವರವಾದ 
ಮಾಯಿತಿ ಒದಗಿಸುವುದು; 


(ಈ) ಇವರುಗಳನ್ನು ಪತ್ರಿಕಾ ಪ್ರಕಟಿಣೆಯ ಮೂಲಕ ನೇಮಕಾತಿ ಮಾಡಿಕೂಂಡಿರುವುದಾಗಿ 
ಸದನದಲ್ಲಿ ಉತ್ತರ ನೀಡಿರುವುದು ನಿಜವೇ; 


(ಉ) ಹಾಗಿದ್ದರೆ, ಯಾವ ಯಾವ ದಿನಾಂಕಗಳಲ್ಲಿ ಪತ್ರಿಕಾ ಪ್ರಕಟಣೆ ನೀಡಲಾಗಿದೆ; ಇದರ 
ಸಂಬಂಧ ಬಂದ ಅರ್ಜಿಗಳು ಎಷ್ಟು; ಎಷ್ಟು ಜನ ಆಯ್ಕೆಯಾಗಿದ್ದಾರೆ? (ವಿವರವಾಗಿ ಪತ್ರಿಕಾ 
ಪ್ರಕಟಿಣೆಯ ನಕಲುವಾರು ವಿವರವಾದ ಮಾಹಿತಿ ನೀಡುವುದು) 


